ಮೃತ್ಯುಂಜಯ ರುಮಾಲೆ 


ಹಂಹೆಯಲ್ಲೊಂದು ಗುಹಾಂತರ್ದೇವಾಲಯ: ಒಂದು ಪರಿಶೋಧನೆ. 


ಹಂಪೆಯಲ್ಲಿ “ಒಂಟಿ ಗುಂಡಿನ 
ಎಂದು ವ್ಯಾವಹಾರಿಕವಾಗಿ ಗುರುತಿಸಲ್ಪಟ್ಟ ಏಕೈಕ 
ಗುಹಾಂತರ್ದೇವಾಲಯ ನಿಜಕೂ ಕುತೂಹಲವನ್ನು, 
ಆಶ್ಚರ್ಯವನ್ನೂ ಉಂಟು ಮಾಡುತ್ತದೆ. 


ರಾಣಿಸ್ನಾನಗೃ ಹ ಮತ್ತು ಅಷ್ಟಕೋನಾಕೃತಿ ಬಾವಿಗೆ 
ಮಧ್ಯೆಯಿರುವ ಹೊಲವೊಂದರಲ್ಲಿ (ಅಂದರೆ ಸುಮಾರು 
ನೂರು-ನೂರೈವತ್ತು ಅಡಿ ದೂರದಲ್ಲಿ) ಈ ಗುಹಾಂ 
ತರ್ದೇವಾಲಯ ನೆಲಮಟ್ಟಕ್ಕಿಂತಲೂ ಸ್ವಲ್ಪ ಕೆಳಭಾಗದ 
ಲ್ಲದೆ. ಸ್ಪಲ್ಪ ದೊಡ್ಡದೆನ್ನದಿಹುದಾದ “ಬಂಡೆಯನ್ನು 
ಕೊರೆದು ಗರ್ಭಗುಡಿಯನ್ನು ಹೊರತು ಪಡಿಸಿ ಎರಡು 
ಚಿಕ್ಕ ಕೊಠಡಿಗಳಿರುವ ಬಾದಾಮಿಶೆ ಲಿ ದೇವಾಲಯ 
ವೊಂದು ನಿರ್ಮಾಣಗೊಂಡಿದ್ದು, ವಾಸ್ತುಶಿಲ್ಪ ಚರಿತ್ರೆಯ 
ಪ್ರಾರಂಭದ ಹಂತವನ್ನು ನೆನಪು ಮಾಡಿಕೊಡುತ್ತದೆ. 


ಈ ಗುಹಾಂತರ್ದೇವಾಲಯ ಮೂರು ಭಾಗಗಳ 
ನ್ನೊಳಗೊಂಡಿದೆ. ವಾಸ್ತುಶಿಲ್ಪದ ಪರಿ ಭಾಷೆಯಲ್ಲಿ 
ನವರಂಗ ಅಥವಾ ರಂಗಮಂಟಪ, ಶುಕನಾಸಿ (ಅರ್ಧ 
ಮಂಟಪ ಮತ್ತು ಗರ್ಭಗುಡಿ) ಎಂಬುದಾಗಿ ಗುರುತಿ 
ಸಬಹುದು. ನವರಂಗ ಪ್ರವೇಶದ್ದಾರಕ್ಕೆ ಅಂಟಿಕೊಂಡೇ 
ಇದೆ. ಪ್ರವೇಶಿಸುತ್ತಲೇ ಈ ಭಾಗಕ್ಕೆ ಹೋಗುತ್ತೇವೆ. 
ನಂತರ ಶುಕನಾಸಿ. ಚಚ್ಚೌಕವಾದ ದ್ವಾರವನ್ನುಂಟುಮಾ 
ಡಿರುವ ಎರಡು ಕಂಬಗಳು ಈ ಶುಕನಾಸವನ್ನು ನವ 
ರಂಗವನ್ನು ಬೇರ್ಪಡಿಸುತ್ತವೆ. ಗರ್ಭಗುಡಿಯ ಚೌಕಟ್ಟಿನ 
ಮೇಲೆ ಗಜಲಕ್ಷಿಯ ಕೆತ್ತನೆ ಇದೆ. ಐಹೊಳೆಯ 
ಪ್ರಾಚೀನ ದೇವಾಲಯಗಳ ;ಲ್ಲೊಂದಾದ ಲಾಡ್‌ ಖಾನ್‌ 
ದೇವಾಲಯ ಮತ್ತು ಪಟ್ಟದಕಲ್ಲಿನ ಪಾಪನಾಥ 
ದೇವಾಲಯಗಳ ಗರ್ಭಗುಡಿಯ ಚೌಕಟ್ಟಿಗೂ ಇದೇ 
ರೀತಿಯ ವಾಸ್ತುಶಿಲ್ಪ ವಿನ್ಯಾಸವಿದೆ. (ಹಂಪೆಯಲ್ಲಿನ 
ಕೆಲವು ದೇವಾಲಯಗಳ ಚೌಕಟಿಗೂ ಇದೇ ರೀತಿ 


ಟಿ 
ಚಿತ್ರವಿದೆ. ಆದರೆ, ನಿರ್ಧಿಷ್ಟವಾಗಿ ಗರ್ಭಗುಡಿಗೇ 
ಅಲ್ಲ.) 


: ಪ್ರವೇಶದ್ವಾರ ಉತ್ತರಾಭಿಮುಖವಾಗಿದ್ದು, (ಚಿತ್ರ- 
ನೋಡಿ) ಗರ್ಭಗುಡಿ ಪಶ್ಚಿಮಮುಖವಾಗಿದೆ. ಗರ್ಭ 
ಗುಡಿಯಲ್ಲಿ ಯಾವುದೇ ದೇವತಾವಿಗ್ರಹಗಳಿಲ್ಲ. ಆದರೆ, 


೪೦ 


ಪಡಶಾಲೆ". 


ಕಿರುವ ಗೋಡೆಗೆ ಅರ್ಥಾತ್‌ ಉತ್ತರಾಭಿಮುಖದ 
ಗೋಡೆಗೆ ಸುಮಾರು ಮೂರುನಾಲ್ಕು ಅಡಿ ಎತ್ತರದ 
ಪ್ರಭಾವಳಿ ಶೈಲಿಯಲ್ಲಿ ಕೊರೆದ ನಕ್ಷೆಯೊಂದಿದ್ದು "ಅಲ್ಲಿ 
ವಿಗ್ರಹವನ್ನು 'ಇಡುತ್ತಿರಬಹುದು ಅಥವಾ ಇದು. ಧ್ಯಾನ 
ಮಂದಿರವಾಗಿದ್ದಲ್ಲಿ ``'ಹೋಗಿಯೋರ್ವನುಕೂಡುವ ಸ್ಥಳ 
ವಾಗಿರಲೂಬಹುದು. ಗರ್ಭಗುಡಿಯ ಮೇಲ್ಗಂಡನ್ನು 
(Ceiling) ಒಂಭತ್ತು ಅಂಕಣಗಳನ್ನಾಗಿ ಮಾಡಿ 
ಕೊಂಡು, ಹ ಆರು ಅಂಕಣಗಳಲ್ಲಿ “ಭುವನೇ 
ಶ್ವರ" ಮ ದರಿಯ ಉಬ್ಬು ನಕ್ಷೆಯನ್ನು ತ್ತಿದ್ದಾರೆ. 


೯ದಾಲಯದ ನಿರಾ ಕಾಲವನ್ನು 
ಬಾದಾಮಿಶೈ © 


ವಿಜಯನಗರ ಶೈಲಿಯ ಹಂಪೆಯ ದೇವಾಲಯ 
ಗಳಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನೂ ವಾಸ್ತುಶಿಲ್ಪದ 
ಸೃಜನಶೀಲತೆಯನ್ನು, ಶಿಲ್ಪಿಯ ಸ್ವಂತಿಕೆ- ಸ್ವಾತಂತ್ರಿಕೆಗ 
ಳನ್ನು ಕಾಣುತ್ತೇವೆ.  ಅಂಥವಾತಾವರಣದ ಮಧ್ಯೆ 
5 ಗುಹಾಂತರ್ದೇವಾಲಯ ತನ್ನ ನಿರ್ಮಾ 
೦ದಲದಲ್ಲಿಟ್ಟು ಗುಪ್ತವಾಗುತ್ತದೆ. 


6} 
| 
ಕ 
“2 
1 
a8 


ವಾಸ್ತುಶಿಲ್ಪವನ್ನು ಪ್ರಧಾನವಾಗಿ 
ಚಾ: ಅಂದಹಾಗೆ, ಚಾಲುಕ್ಕ ಯುಗ, ಹೊಯ್ಸಳ 
er ಚ್‌ ಕಾಲ್ಕ ಮುಸ್ಲಿಂ ವಾಸ್ತುಶಿಲ್ಪ - 
ಎಂಬುದಾಗಿ ವಿಂಗಡಿಸುತ್ತೇವೆ. ವಿಶೇಷವೆಂದರೆ, "ಪ್ರತಿ 
ಪಟ್ಯ ಒಂದರ ಪ್ರಭಾವ ಇಲ್ಲವೇ ಶಿಪಾರಸು 
ಮತ್ತೊಂದರ ಮೇಲೆ ಆಗಿದೆ. ಈ ಕಾಲಘಟ್ಟಗಳಲ್ಲಿ 
ಬರುವ ಶಿಲ್ಪಿ ಒಂದು ಯುಗದಿಂದ ಮತ್ತೊಂದು 
ಯುಗಕ್ಕೆ ಸೃಜನಶೀಲತೆಯ ಮೊರೆಹೊಕಿರುವುದು ಸಹ 
ಜವೇ ಆಗಿದೆ. ವಾಸ್ತು ಶಿಲ್ಪದಲ್ಲೂ ಮೂರ್ತಿಶಿಲ್ಪದಲ್ಲೂ 
ಶಿಪಾರಸಿನ ಪರಂಪಕೆಯಿಂದಾಗಿ "ವಿಶೇಷವಾದ ಬೆಳವ 
ಣಿಗೆಯ ಬದಲಾವಣೆ ಕಾಣುತ್ತೇವೆ. 


ಇತಿಹಾಸ ದರ್ಶನ 


ಕರ್ನಾಟಕ. ವಾಸ್ತುಶಿಲ್ಪ ಚರಿತ್ರೆಯ ಸ್ಥೂಲಚಿತ್ರ 
ವನ್ನು ಪ್ರಾಸಂಗಿಕವಾಗಿ ಇಲ್ಲಿ ನೋಡಬಹುದು. ಕದಂ 
ಬ-ಪಲ್ಲವರಿಂದ ವಾಸ್ತುಶಿಲ್ಪದ ಶಿಪಾರಸನ್ನು ಪಡೆದ 
ಚಾಲುಕ್ಕಯುಗದ ಶಿಲ್ಪಿ” ಬ್ರ 'ಹತ್‌ಕಲ್ಲಿಗೆ ರೂಪಕೊಡುವ 
ಸಾಹಸದಾಯಕ ಪ್ರಯತ್ನಮಾಡಿದ, ರಾಷ್ಟ್ರಕೂಟರೊಂ 
ದಿಗೆ ಹೊಂದಿ ಕೊಂಡು ವಿನ್ಯಾಸವನ್ನು ವಿಸ್ತರಿಸಿದ. 
ಹೊಯ್ಸಳ ಯುಗಕ್ಕೆ ಬಂದಾಗ ಸೂಕ್ಷ್ಮವಾದ, ಪರಿಶ್ರ 
ಮದ ಕೆಲಸವನ್ನು ಹೊತ್ತು ಕಲ್ಲಿಗೆ ಜೀವತುಂಬಿದ. 
ವಿಜಯನಗರದ ಕಾಲಕ್ಕಂತೂ ದಕ್ಷಿಣಭಾರತ ವಾಸ್ತುಶಿ 
ಲ್ಪಕ್ಕೆ ಮಹತ್ತರವಾದ *ಕಾಣಿಕೆಯನ್ನೇ ನೀಡಿದ. ಕಲ್ಲಿಗೆ 
ಜೇಡ ತುಂಬುವುದರೊಂದಿಗೆ ಸಂವೇದನಾಶೀಲ ಪ್ರತಿಭೆ 
ಯನ್ನು ನೀಡಿದ. ಮುಸ್ಲಿಂಶೈಲಿಗೆ ಬಂದಾಗ ಆ ಪ್ರತಿಭೆ 
ಯನ್ನು ವೈವಿಧ್ಯಮಯಗೊಳಿಸಿದ. (ವಿಶ್ವಖ್ಯಾತಿ 
ಗೋಲ್‌ಗುಂಬಜ್‌ ಉತ್ತಮ ನಿದರ್ಶನ). 


- ಹೀಗೆ ಪ್ರತಿಯುಗದಲ್ಲೂ ಉತ್ತಮ ಬೆಳವಣಿಗೆ 
ಯನ್ನು ಪಡೆದ ಶಿಲ್ಪಿ' ವಿಜಯನಗರ ಕಾಲದಲ್ಲಿ 
ಚಾಲುಕ್ಕಶೈಲಿಯ (ವಿಶೇಷವಾಗಿ ಬಾದಾಮಿಶೈಲಿ) ನ್ನು 
ಮೊರೆ 'ಹೊಕಿದ್ದು ಆಶರ್ಯನತ್ಸಿಸುವದೆ. ಆ ಶೈಲಿಯ 
ಪ್ರಭಾವ ಈ ಶಿಲ್ಪಗಳಿಗೆ ಆಗಿತ್ತೆಂಬ ಖಚಿತಮಾತಿನ 
ಆಧಾರದ ಮೇಲೆ 'ಅದರ, ನಿರ್ಮಾಣ ಕಾಲವನ್ನು ಆಕಾ 
ಲದೊಂದಿಗೆ ಖಚಿತವಾಗಿ ಹೇಳುವಂತಿಲ್ಲ ಈ 
ಗುಹಾಂತ ದೇವಾಲಯದ ತಲವಿನ್ಕಾಸವನ್ನು 
ನೋಡಿದಾಗಲೂ (ತಲವಿನ್ಮಾಸ-ಚಿತ್ರನೋಡಿ) ಬಾದಾ 
ಮಿಗುಹೆಗಳ ಸ್ಥೂಲರೂಪದ ನೆನಪಾಗುತ್ತದೆ. 


ಗುಹಾಂತರ್ದೇವಾಲಯಕೆ ತನ್ನದೇ ಆದ ಉಜ್ವಲ 

ಐತಿಹ್ಯವಿದೆ. . ನಾಸಿಕ ಕಾದ್ರೆ 'ಬೇಡ್ಸಾ, ಅಜಂತಾ 
ಮೊದಲಾದ ಕಡೆಗಳಲ್ಲಿ ಗುಹಾಂತರ್ದೇವಾಲಯಗಳು 
ನಿರ್ಮಿತವಾಗಿವೆ. ಬಾದಾಮಿಶಿಲ್ಪಿಗಳಿಂದ ಕಂಡುಬರುವ 
ಸ್ಪ ಜನಶೀಲಾತ್ಮಕ ವಿನ್ಯಾಸವೆಂದರೆ ಗುಹೆಯ ಒಳಗಡೆ 
ಬೌದ್ಧ- -ಜೈನ ಧರ್ಮಗಳ ಸಂಬಂಧದ ಸೀಮಿತತೆಯಿಂದ 
ಶೈವ- ವೃಷ್ಟ ಷ್ಲವ ಗುಹಾಂತರ್ದೇ ವಾಲಯಗಳನ್ನು ಪ್ರಾರಂ 
ಭೆಸಿದ್ದು.” "ಪ್ರಸ್ತುತ ಗುಹಾಂತರ್ದೇವಾಲಯದ - ಗರ್ಭಗೃ 
ಹದ "ಚೌಕಟ್ಟಿಗೆ ಗಜಲಕಿ ಚಿತ್ರವು ಮತ್ತು ಬಲ-ಎಡ 
ಬದಿಗೆ ಸೂರ ಚಂದ್ರರ ಕೆತ್ತನೆಯೂ ಇದೆ. ಬಾದಾಮಿ 
ಚಾಲುಕ್ಕ ರಿಂದ ಈ ಪರಂಪರೆಯು ಮುಂದುವರೆದು 
ವೈವಿಧ್ಯಮಯವಾಗಿ ಕರ್ನಾಟಕ ವಾಸ್ತುಶಿಲ್ಪಕ್ಕೆ ಉಜ್ವಲ 
ತೆಯನ್ನು ನೀಡಿತು. 


ಇತಿಹಾಸ ದರ್ಶನ 


" ನಿರ್ಧಾಣಗೊಂಡಿರುವುದೊಂದು ವಿಶೇಷ. 


ಗುಹಾಂತರ್ದೇವಾಲಯಗಳ ಇತಿಹಾಸದಲ್ಲ 
ಪ್ರಸ್ತುತದೇವಾಲಯ ಕೊನೆಯದೆಂದು : ಭಾವಿಸಬಹುದು. 
ಪ್ರಾರಂಭದ ಹಂತದ ಚಾಲುಕ್ಕ ಶೈಲಿಯ ದೇವಸ್ಥಾನಕ್ಕೆ 
ಗರ್ಭಗುಡಿಯನ್ನು ಪ್ರತ್ಯೆ ಆಕಗೊಳಿಸಲಾಗಿತ್ತಾದರೂ ಇವೆ 


ರಂಗ ಅಥವಾ. ಕಡಿಗೆ. ಹಾಂಟಪ' ಗರ್ಭಗುಡಿಯ 
ಮುಂದಯೇ ಇತ್ತು. ಕ್ರಮೇಣ ನವರಂಗ ಮತ್ತು 
ಗರ್ಭಗುಡಿಯ ಮಧ್ಯೆ ಮತ್ತೊಂದು ' ಕೊಠಡಿಯನ್ನು 


ನಿರ್ಮಿಸಿ ವಾಸ್ತುಶಿಲ್ಪ ಪರಿಭಾಷೆಯಲ್ಲಿ ಅರ್ಧಮಂಟಪ 
ಎಂಬುದಾಗಿ ಕರೆಯಲಾಯಿತು. ಅನುಕೂಲವಾಗಲೆಂದು 
ಈ ವಿಭಾಗ ನಿರ್ಮಾಣವಾಗಿರಬೇಕ. ಮುಂದೆ ಮುಖ 
ಮಂಟಪ ಇತ್ಯಾದಿ 'ಭಾಗ-ಪ್ರಭಾಗಗಳು ವೈವಿಧ್ಯ ಮಯ 
ವಿನ್ಯಾಸವನ್ನು ಪಡೆದಿರಬೇಕು. ಪ್ರಸ್ತುತ ದೇವಾಲಯವು 
ವಾಸ್ತುಶಿಲ್ಪದ ಪ್ರಾರಂಭ ಹಂತದ ನಿರ್ಮಾ! ಣಶೈಲಿಯದಾ 
ಗಿದ್ದು ವಿಜಯನಗರದ ಕಾಲದ ಈ" ಪರಿಸರದಲ್ಲಿ 
ಪ್ರದಕ್ಷಿಣಾ 
ಪಥ, ಕಂಬ ಪೀಠ, ಬೋದಿಗೆ, ಅಧಿಷ್ಠಾನಗಳಿಗೆ ಇಲ್ಲಿ 
ಅವಕಾಶವಿರದೇ ಇಕ್ಕಟ್ಟಾದ ತಗ್ಗುಪ್ರದೇಶಃ ಲ್ಲಿ ಇದನ್ನು 
ನಿದ್ದಿ ಸಲಾಗಿದೆ. ನೈದರಕಾಲವನ್ನು. ಚಾಲುಕ್ಕ ರಷ್ಟು 
ಹಿಂದಕ್ಕೊಯ್ಯ ಲು ಮನಸೊಪ್ಪ ಏಕೆಂದರೆ, 
ಸುಮಾರು 6-7ನೇ ಶತಮಾನದಲ್ಲಿ ಹಂಪೆಯ ಈ 
ಭಾಗ ಹೇಗಿತ್ತೆಂದು ಕಲ್ಪನೆ ಮಾಡಲೂ ಅಸಾಧ್ಯವಾಗು 
ತ್ತದೆ. ಜೊತೆಗೆ ಗುಹಾಲಯಗಳನು ನಿದ್ದಿಸಲು ಪ್ರಸ್ತು 
ತಸ್ಥಳ ಪ್ರಶಸ್ತವೆನಿಸದು. ದೊ ಇಡ್ಡದಾದ ಬಂಡೆಗಲ್ಲುಗಳೂ 
Nes ಇರುವ ಸ್ಥಳಗಳು ಇದೇ 
ಹಂಪೆಯಲ್ಲಿ ಸಾಕಷ್ಟಿವೆ. ಚಾಲುಕ್ಕ ರಿಂದಾಗಲೀ, ಅವರ 
ಸಾಮಂತರಿಂದಾಗಲೀ ಇದು ನಿರಾ ಣವಾಯಿತನ್ನಲು 
ಆಧಾರಸಾಲದು. 


ಇನ್ನು ವಿಜಯನಗರದ ಕಾಲದಲ್ಲೇ ನಿರ್ಮಾಣವಾ 
ಯಿತೆಂದು. ಹೇಳಲು ಕಷ್ಟವೆನಿ ನಿಸುತ್ಯದೆ.. ಏಕೆಂದರೆ, ಆ 
ಕಾಲದ ಸೃಜನಶೀಲ ಮನ್ಸು ಪಲ್ಲ ಮನೋಧರ್ಮದ 
ಶಿಲ್ಪಿಗಳಿಗೆ ಈ ವಿಧದ ದೇವಾಲಯ ನಿರ್ಮಾಣ 
ಹಳೆಯ ಮಾದರಿ ಎನ್ನಿಸಿರುವ ಸಾಭ್ಯತೆಯೂ ಇದೆ. 
ಖಚಿತವಾಗಿ ಅದರ ಕಾಲವನ್ನು ತಿಳಿಸುವ ಯಾವುದೇ 


. ಲಿಖಿತ ಅಥವಾ ಸಂಬಂಧಿಸಿದ ಪರೋಕ್ಷ ಆಧಾರಗ 


ಳಿಲ್ಲ. ಅರಮನೆಯೆನ್ನಲಾದ ಸ್ಥಳ ಮಹಾನವಮಿ 
ದಿಬ್ಬ, ರಾಣಿಸ್ನಾನ ಗೃಹ, ಅಷ್ಟಕೋನಾಕೃತಿ ಬಾವಿಗಳ 
ಮಧ್ಯೆ ಈ ಗುಹಾಂತರ್ದೇವಾಲಯದ ನಿರ್ಮಾ ಣ ಆಕಾ 
ಲದ್ದು ಎಂದು ಹೇಳಲೂ ಮನಸೆ ಇಪ್ಪದು. 


೪೧ 


ಪರಿಸರ ಅವಲೋಕಿಸಿ ಹೀಗೆ 


ಭಾವಿಸಬಹುದು. 


ಪರಿಸ್ಥಿತಿ ತಿಗಳನ್ನು 


ಕರ್ನಾಟಕ ವಾಸ್ತುಶಿಲ್ಪ ವಿಜಯನಗರದ ಕಾಲ 
ದಲ್ಲಿ ತನ್ನ ಪರಾಕಾಷ್ಠೆಯನ್ನು ಮೆರೆದುದು ಕಂಡುಬರು 
ತ್ತದೆ. ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಹಿಂದೂಧ 
ರ್ಮಪರ ಘಾ ಮಾಸಲಾದುದು ಭಾರತೀಯ 
ಸಂಸ್ಕೃತಿಯನ್ನು ಮತ್ತಷ್ಟು ಶ್ರೀಮಂತ ಗೊಳಿಸಲು 
ಸಾಹಿತ್ಯ _ಧರ್ಮ-ಸಂಗೀತಗಳನ್ನು. ಮಹತ್ವದಆಯುಧಗ 
ಛನ್ನಾಗಿಸಿಕೊಂಡಿತು. ಅದರಲ್ಲಿ ವಾಸ್ತುಶಿಲ್ಪಿವೂ ಗಣನೀ 
ಯವಾದ ಸೇವೆ ಸಲ್ಲಿಸಿದೆ. ಮಹತ್ವಾ ಕಾಂಕ್ಷೆ. ಯನ್ನು 
ಹೊತ್ತು ಹುಟ್ಟಿದ ಈ "ಸಾಮ್ರಾಜ್ಯ ಅವನತಿ 'ಥೂಂದಿ 
ದಾಗ ಎಲ್ಲವೂ ಅನಾಥವಾದವು. (ಸಾಹಿತ್ಯಕವಾಗಿ ಈ 
ಮಾತು ಅಕ್ಷರಶಃ ಒಪ್ಪುವಂಥದ್ದು. ವಿಜಯೆನಗರದರಸ 
ರನ್ನೇ ಆಶ್ರಯಿಸಿದ್ದ ಬಹುಮಂದಿ ತೆಲುಗು ಕವಿಗಳು 


ದಕ್ಷಿಣ ಭಾರತದಾದ್ಯ ತ ವಲಸೆ ಹೋದರು. ಸಿಕ್ಕಸಿಕ್ಕ 
ಲ್ಲಿಯೇ ನೆಲೆನಿಂತು ಸಾಹಿತ್ಯ ರಚಸಿದುದಿಂದರಿಂ 
ತೆಲುಗು ಸಾಹಿತ್ಯ ಚರಿತ್ರೆಕಾರರು ವಿಜಯನಗರದ 
ನಂತರದ ಕಾಲವನ್ನು "ದಕ್ಕಿ ಣಾಂಧ್ರ ಸಾಹಿತ್ಯಮು' 
ಎಂದು ಗುರುತಿಸುತ್ತಾರೆ) ವಾಸ್ತುಶಿಲ್ಪಗಳಲ್ಲಂತೂ 


, ಅತೀವ ಪರಿಣಾಮವನ್ನುಂಟು ಮಾಡಿದ್ದು, ನಿರಾಸಕ್ತಿ, 
ಜಿಗುಪ್ಸೆ, ನೋವುಗಳು ತುಂಬಿಕೊಂಡು ನಿಸ್ನೇಜರಾದರು. 
ಆ ನೋವಿನಲ್ಲೇ ತಮ್ಮ ಬದುಕನ್ನು ಕಂಡು ಸಾಂಸ್ಕೃತಿ 
ಕವಾಗಿ ನಿರ್ಜೀವರಾದರು. (ವಿಶೇಷವಾಗಿ ಹಿಂ 


ವಾಸ್ತುಶಿಲ್ಪಿಗಳು). ಒಂದು ನಾಡಿನ ಸಂಸ್ಕೃತಿಗೆ ಪೂರಕ: 
ವಾಗುವ ರೀತಿಯಲ್ಲಿ ಶಿಲ್ಪಿಗಳು ವಿಜಯನಗರದ 


ನಂತರದ ಕಾಲದಲ್ಲಿ ಹಂಪೆಯಲ್ಲಿ ಕೆಲಸಮಾಡಲಿಲ್ಲ. 


ಮಾನಸಿಕವಾಗಿ ಆಸಕ್ತಿಯುತ ಭಾವನೆಗಳಿಂದ ಅವರು 
ಅಸ್ವಸ್ಥರಾದರು/ ಈ ಅವಧಿಯಲ್ಲಿ (ಅಂದರೆ ವಿಜಯ 
ನಗರ ಪತನವಾದ ಕೆಲವೇ ವರ್ಷಗಳಲ್ಲಿ) ಅಳಿದುಳಿದ 
ಅವಶೇಷಗಳ ಬೀಡಾಗಿದ್ದ ಈ ಸ್ಥಳದಲ್ಲಿ ದಾಳಿಕಾರ 
ರಿಂದ ನಾಶವಾಗದಂಥ, “ ವಿಕೋಪ ಪ್ರಕೃತಿಯಿಂದಲೂ 
ರಕ್ಷಣೆ ಪಡೆಯುವಂಥ ದೇವಾಲಯವೂಂದರ ನಿರ್ಮಾ 
(ಸೆ ಕೈಹಾಕಿ ಈ ನಿರ್ಧಾರಕ್ಕೆ ಬಂದಿರಬಹುದು. ಇದರೆ 
ನಿರ್ಮಾ! ಇದ ಮೂಲಕ ಜನಜಾಗೃತಿ, ಧರ್ಮದ ಪುನ 
ಶ್ರೇತನ ಕಾರ್ಯ ನಡೆದಿರಬೇಕು. 


ಒಂದು ಊಹೆ: ಇದು ಒಬ್ಬ ಯೋಗಿಯ 
ಧ್ಯಾನಮಂ ದಿರವಾಗಿರುವ ಸಾಧ್ಯ ತೆಯೂ” ಇದೆ. ಮೇಲಿ 


ರುವ ನೀರಿನ ಸೌಕರ್ಯ, ಪ್ರವೇಶದ್ವಾರದ ಮೇಲೆ 
ಚಪ್ಪರವಿರಬ ುಹುದಾದ ಅವಶೇಷಗಳು, ಗರ್ಭಗುಡಿಯ 
ಲ್ಲಿರುವ ವಿಶೇಷವಾದ ಪ್ರಭಾವಳಿ ಮುದ್ರೆ - ಇವು 
ಗಳು ಈ ಮಾತಿಗೆ ತಕ್ಕಮಟ್ಟಿಗೆ ಪುಷ್ಟಿನೀಡುತ್ತವೆ 
ಒಟ್ಟಿನಲ್ಲಿ ನೇರವಾದ, ಲಿಖಿತವಾದ ಯಾವುದೇ 
ಆಧಾರಗಳಿಲ್ಲದ ಈ ಗುಹಾಂತರ್ದೇವಾಲಯದ ಕಾಲ, 
ಪರಿಸರದಬಗ್ಗೆ ಇನ್ನಷ್ಟು ಸಂಶೋಧನೆ ಅಗತ್ಯ 


ee 


() ಡಾ.ಎಚ್‌. ತಿಪ್ಪೇರುದ್ರಸ್ವಾಮಿ 
(1) ಡಾ. ಸಿಂದಗಿರಾಜಶೇಖರ, 
(iii) 0. Devakunijari, Hampi 


೪೨ 


ಸಾಂದರ್ಭಿಕ ಗ್ರಂಥಗಳು: 
ಎ, . ಕರ್ನಾಟಕ ಸಂಸ್ಕೃ 
ನ್‌ ವಾಸ್ತು ಶಿಲ್ಪ 


ಸ ಚಿತ್ರಕಲೆ ' 1 - ನವರಂಗ 
2 - ಸುಕನಾಸಿ 
3 - ಗರ್ಭಗೃಹ 
4 - ಪೀಠವಿದ್ದಿರ 
ಬಹುದಾದ ಜಾಗ 


ಇತಿಹಾಸ ದರ್ಶನ 


44 


